ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ 
Volume 150 


ಬೆಂಗಳೂರು, ಗುರುವಾರ , ಮೇ ೭ , ೨೦೧೫ ( ವೈಶಾಖ ೧೭ , ಶಕ ವರ್ಷ ೧೯೩೭) | 
Bengaluru , Thursday, May 7 , 2015 (Vaishakha 17 , Shaka Varsha 1937) 


ಸಂಚಿಕೆ ೧೯ 
Issue 19 


| 


ಭಾಗ ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


ಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಾರಿ 04 ನಸಾಸೇ 2015, ಬೆಂಗಳೂರು, ದಿನಾಂಕ : 04ನೇ ಮಾರ್ಚ್, 2015. 
ರಸ್ತೆ ಸಾರಿಗೆ ನಿಗಮಗಳ ಅಧಿನಿಯಮ 1950ರ ( 1950ರ ಕೇಂದ್ರ ಅಧಿನಿಯಮ - 64) ಕಲಂ 5 ಉಪಕಲಂ 2ರಲ್ಲಿ ಹಾಗೂ ಕರ್ನಾಟಕ ರಾಜ್ಯ ರಸ್ತೆ 
ಸಾರಿಗೆ ನಿಗಮಗಳ ನಿಯಮಾವಳಿಗಳು 1961ರ ನಿಯಮ 3(3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ . ಕುಮಾರ್ ಪುಷ್ಕರ್‌, ಐ .ಎಫ್.ಎಸ್. 
ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ , ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ ಶ್ರೀ . ಎಸ್. ಮಣಿಕಂದನ್ , 
ಐ.ಎಫ್. ಎಸ್ , ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ , ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ , ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಮಂಡಳಿ 
ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ.ಬೀರೇಶ್ 
P . R . 369 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
SC - 25 

ಸಾರಿಗೆ ಇಲಾಖೆ. 


ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 28 ಇಬಿಎಸ್ 2015 , ಬೆಂಗಳೂರು, ದಿನಾಂಕ: 13ನೇ ಫೆಬ್ರವರಿ , 2015. 
2015 ನೇ ಸಾಲಿನಲ್ಲಿ 60 ವರ್ಷಗಳ ವಯೋಮಿತಿಯನ್ನು ಪೂರ್ಣಗೊಳಿಸಲಿರುವ ಕರ್ನಾಟಕ ಸರ್ಕಾರದ ಈ ಕೆಳಕಂಡ ಅಧಿಕಾರಿಗಳು ಅವರುಗಳ 
ಹೆಸರುಗಳ ಮುಂದೆ ಸೂಚಿಸಿರುವ ದಿನಾಂಕಗಳಂದು ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿ ಹೊಂದಲಿದ್ದಾರೆ. 


ಕ್ರಮ 


ಜನ್ಮ ದಿನಾಂಕ 


ವಯೋನಿವೃತ್ತಿ 
ಹೊಂದಲಿರುವ ದಿನಾಂಕ 


05 - 01 - 1955 


31 - 01 - 2015 


ಅಧಿಕಾರಿಗಳ ಹೆಸರು, ಪದನಾಮ ಮತ್ತು 
ಸಂಖ್ಯೆ | ಕಾರ್ಯನಿರ್ವಹಿಸುತ್ತಿರುವ ಇಲಾಖೆ ಶ್ರೀ / ಶ್ರೀಮತಿ 

| ಎಂ . ಎಸ್. ಬಸವರಾಜು 
ಅಪರ ಮುಖ್ಯ ವಿದ್ಯುತ್ ಪರಿವೀಕ್ಷಕರು, 
ಅಪರ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಚೇರಿ, 
ಬೆಂಗಳೂರು ದಕ್ಷಿಣ, ಬೆಂಗಳೂರು 
ಮುರಿಗೇಶ್ 
ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರು, 
ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಚೇರಿ, 
ಬೆಂಗಳೂರು ಪೂರ್ವ, ಬೆಂಗಳೂರು 

( ೧೪೧) 


01 - 06 - 1955 


31 - 05 - 2015 


೧೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೭, ೨೦೧೫ 


ಭಾಗ ೨ 


ಕ್ರಮ 


ಜನ್ಮ ದಿನಾಂಕ 


ವಯೋನಿವೃತ್ತಿ 
ಹೊಂದಲಿರುವ ದಿನಾಂಕ 


ಸಂಖ್ಯೆ 


02 - 06 - 1955 


30 - 06 - 2015 


ಅಧಿಕಾರಿಗಳ ಹೆಸರು, ಪದನಾಮ ಮತ್ತು 
ಕಾರ್ಯನಿರ್ವಹಿಸುತ್ತಿರುವ ಇಲಾಖೆ ಶ್ರೀ / ಶ್ರೀಮತಿ 
ಎ. ಜಿ.ದೇಶಪಾಂಡೆ 
ವಿದ್ಯುತ್ ಪರಿವೀಕ್ಷಕರು, 
ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಚೇರಿ, 
ಬೆಳಗಾವಿ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಮೀರ್ ಮಡಿಮನ್ 

ಪೀಠಾಧಿಕಾರಿ, (ವಿದ್ಯುಚ್ಛಕ್ತಿ) 
P . R . 370 

ಇಂಧನ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 9 ಸೇಉನ್ಯಾ 2015 , ಬೆಂಗಳೂರು, ದಿನಾಂಕ: 30ನೇ ಜನವರಿ , 2015. 
ಕರ್ನಾಟಕ ಉಚ್ಚ ನ್ಯಾಯಾಲಯದ ರಿಜಿಸ್ಟ್ರಾರ್ ಜನರಲ್, ಇವರ ಪತ್ರ ಸಂಖ್ಯೆ: ಜಿಒಬಿ(01/2015 ದಿನಾಂಕ: 20 - 01- 2015 ರಲ್ಲಿ 
ಕೋರಿರುವಂತೆ ಶ್ರೀ ಬಿ . ವಿ .ಪಾಟಿಲ್ ಪ್ರಧಾನ ನ್ಯಾಯಾಧೀಶರು, ಕೌಟುಂಬಿಕ ನ್ಯಾಯಾಲಯ, ರಾಯಚೂರು ಇತ 
ದಿನಾಂಕದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಧ್ಯಕ್ಷಾಧಿಕಾರಿ , || ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 
ರಾಯಚೂರು ಇವರನ್ನು ಸದರಿ ಹುದ್ದೆಯಲ್ಲಿ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 66 ರನ್ವಯ ಸಮವರ್ತಿ ಪ್ರಭಾರದಲ್ಲಿಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಚಂದ್ರಶೇಖರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 371. 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು - 6) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 309 ಸಅಸೇ 2014 , ಬೆಂಗಳೂರು, ದಿನಾಂಕ : 13ನೇ ಫೆಬ್ರವರಿ , 2015 . 
ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿದ ಈ ಕೆಳಕಂಡ ಶಾಖಾಧಿಕಾರಿಗಳಿಗೆ ವೇತನ ಶ್ರೇಣಿ ರೂ . 28100 -50100 ರ ಸರ್ಕಾರದ 
ಅಧೀನ ಕಾರ್ಯದರ್ಶಿ ವೃಂದಕ್ಕೆ ಸ್ಥಾನಪನ್ನ ಬಡ್ತಿ ನೀಡಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ 
ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 


ಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಲಾದ ಹುದ್ದೆ : ಇಲಾಖೆ 


ಕ್ರಮ | ಶಾಖಾಧಿಕಾರಿಯವರ ಹೆಸರು ಮತ್ತು ಕರ್ತವ್ಯ 
ಸಂಖ್ಯೆ 

ನಿರ್ವಹಿಸುತ್ತಿರುವ ಇಲಾಖೆ 
ಶ್ರೀ ಭೀಮಾಶಂಕರ ರಾಸೂರ್ 
ಒಳಾಡಳಿತ ಇಲಾಖೆ 
ಶ್ರೀಮತಿ ಬಿ . ಪಿ . ರಾಧಾಮಣಿ 
ಯೋಜನಾ ಇಲಾಖೆ ( ಎಸ್ - 3) 
ಶ್ರೀಮತಿ ಹೆಚ್ . ಎಸ್ . ಭಾಗ್ಯಲಕ್ಷ್ಮಿ 
ಕಂದಾಯ ಇಲಾಖೆ ( ಪುನರ್ವಸತಿ) 
ಶ್ರೀ ಬಿ.ಎನ್. ಶಿವಶಂಕರ್ 
ಕಂದಾಯ ಇಲಾಖೆ ( ಸ್ವೀ ಮ ರ) | 


ಸರ್ಕಾರದ ಅಧೀನ ಕಾರ್ಯದರ್ಶಿ , ಸಿಆಸುಇ- ರಾಜಕೀಯ 
ಶ್ರೀಮತಿ ಶೈಲಜಾ ಡಿ ಬೋರ್ಕರ್ ಇವರ ವಯೋನಿವೃತ್ತಿಯಿಂದ ತೆರವಾಗಿರುವ ಹುದ್ದೆಗೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ ( ಆಡಳಿತ ಸುಧಾರಣೆ) - 
ಶ್ರೀ ಅಬ್ದುಲ್ ರೆಹಮಾನ್ ಇವರ ಮುಂಬಡ್ತಿಯಿಂದ ತೆರವಾಗಿರುವ ಹುದ್ದೆಗೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ , ಅರಣ್ಯ , ಪರಿಸರ ಜೀವಿಶಾಸ್ತ್ರ ಇಲಾಖೆ - 
ಶ್ರೀ ಶಾಂತಾರಾಂ ಡಿ.ನಾಯಕ್ ಇವರ ವಯೋನಿವೃತ್ತಿಯಿಂದ ತೆರವಾಗಿರುವ ಹುದ್ದೆಗೆ 


ಇವರಿಗೆ ಸರ್ಕಾರದ ಅಧೀನ ಕಾರ್ಯದರ್ಶಿ ವೃಂದಕ್ಕೆ ಬಡ್ತಿ ನೀಡಿ ಒಂದು ದಿನದ ಮಟ್ಟಿಗೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ , ಕಂದಾಯ ಇಲಾಖೆ ( ಕೆಎಟಿ) - 
ಶ್ರೀ ಡಿ. ಲಕ್ಷ್ಮೀನಾರಾಯಣಪ್ಪ ಇವರ ವಯೋನಿವೃತ್ತಿಯಿಂದ ತೆರವಾಗಿರುವ ಹುದ್ದೆಗೆ 
ಸ್ಥಳನಿಯುಕ್ತಿಗೊಳಿಸಿ ಮರು ದಿವಸದಿಂದ ವಿಶೇಷಾಧಿಕಾರಿ, ಕರ್ನಾಟಕ ಭವನ , 
ತಿರುಪತಿ ತಿರುಮಲ ದೇವಸ್ಥಾನದ ಹುದ್ದೆಗೆ ನಿಯೋಜನೆ ಮೇಲೆ ನೇಮಿಸಲು ಇವರ 
ಸೇವೆಯನ್ನು ಕಂದಾಯ ಇಲಾಖೆಯ ವಶಕ್ಕೆ ನೀಡಿದೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ , ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ - 
ಶ್ರೀ ಹೆಚ್. ಬಿ . ರಘುನಾಥ್ ಇವರ ಮುಂಬಡ್ತಿಯಿಂದ ತೆರವಾಗಿರುವ ಹುದ್ದೆಗೆ 


ಶ್ರೀ ಆರ್. ಭಾಸ್ಕರ್ 
ಸಮಾಜ ಕಲ್ಯಾಣ ಇಲಾಖೆ 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೭, ೨೦೧೫ 


೧೪೩ 


_12 


ಕ್ರಮ | ಶಾಖಾಧಿಕಾರಿಯವರ ಹೆಸರು ಮತ್ತು ಕರ್ತವ್ಯ 

ಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಲಾದ ಹುದ್ದೆ : ಇಲಾಖೆ 
ಸಂಖ್ಯೆ ನಿರ್ವಹಿಸುತ್ತಿರುವ ಇಲಾಖೆ 
- 6 | ಶ್ರೀ ಸಮೀರ್ ಮಡಿಮನ್ 

ಸಹಾಯಕ ಚುನಾವಣಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಇಂಧನ ಇಲಾಖೆ 

ಸಿಆಸುಇ ( ಚುನಾವಣೆಗಳು ) - ಶ್ರೀ ಪಿ. ಟಿ. ಕುಲಕರ್ಣಿ ಇವರ ವಯೋನಿವೃತ್ತಿಯಿಂದ 
ತೆರವಾದ ಜಂಟಿ ಕಾರ್ಯದರ್ಶಿ ಹುದ್ದೆಯನ್ನು ಅಧೀನ ಕಾರ್ಯದರ್ಶಿ ವೃಂದಕ್ಕೆ 

ನಿಮೀಕರಿಸಿರುವ ಹುದ್ದೆಗೆ 
ಶ್ರೀಮತಿ ಸಿ. ಎಸ್ . ಗೀತಮ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ ( ವೆಚ್ಚ -2 & 10) 
ನಗರಾಭಿವೃದ್ಧಿ ಇಲಾಖೆ ( ಸ್ವೀ ಮ ರ) 

ಖಾಲಿ ಹುದ್ದೆಗೆ 
ಶ್ರೀ ಬಿ.ಎಸ್. ಶ್ರೀನಿವಾಸ 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಕಂದಾಯ ಇಲಾಖೆ (ಸೇವೆಗಳು - 1) - 
ಕಂದಾಯ ಇಲಾಖೆ 

ಶ್ರೀಮತಿ ಭಾನುಮತಿ ಇವರ ವರ್ಗಾವಣೆಯಿಂದ ತೆರವಾಗಲಿರುವ ಹುದ್ದೆಗೆ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ 
ಆಪ್ತ ಶಾಖೆ 
| ಶ್ರೀ ಹೇಮಂತ ವಿದ್ಧಲ ಕುಲಕರ್ಣಿ ಸರ್ಕಾರದ ಅಧೀನ ಕಾರ್ಯದರ್ಶಿ , ಸಿ. ಆ . ಸು . ಇಲಾಖೆ ( ಜನಸ್ಪಂದನ) - 
ಸಿ . ಆ. ಸು . ಇಲಾಖೆ ( ಲೆಕ್ಕಪತ್ರ - 1) 

ಶ್ರೀ ಬಿ. ವಿ. ಮಹೇಂದ್ರ ಇವರ ವರ್ಗಾವಣೆಯಿಂದ ತೆರವಾಗಿರುವ ಹುದ್ದೆಗೆ 
10 ಶ್ರೀ ಎಸ್. ಜಗದೀಶ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಸಿ. ಆ. ಸು . ಇಲಾಖೆ ( ಹೈದ್ರಾಬಾದ್ - ಕರ್ನಾಟಕ ವಿಶೇಷ 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 

ಕೋಶ) - ಹೊಸದಾಗಿ ಸೃಜಿಸಲಾದ ಹುದ್ದೆ 
( ಐ .ಎಫ್. ಎ .) 
ಶ್ರೀ ಶಶಿಕಾಂತ ಆರಿಗ 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ ( ವೆಚ್ಚ- 4 & 5) - 
ಮಾನ್ಯ ಅರಣ್ಯ ಸಚಿವರ ಆಪ್ತ ಶಾಖೆ 

ಶ್ರೀ ಬಿ. ಎಂ . ಚಂದ್ರಶೇಖರ್ ಇವರ ಬಡ್ತಿಯ ಆದೇಶವನ್ನು ಮಾರ್ಪಡಿಸಿರುವುದರಿಂದ 

ತೆರವಾಗಿರುವ ಹುದ್ದೆಗೆ 
ಶ್ರೀ ಪಂಪನಗೌಡ ಮೇಲ್ವಿಮೆ 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಜಲ ಸಂಪನ್ಮೂಲ ಇಲಾಖೆ ( ಸೇವೆಗಳು - ಎ) - 
ತಹಶೀಲ್ದಾರ್‌, ಹುನಗುಂದ ಬಾಗಲಕೋಟೆ| ಶ್ರೀ ಎಂ . ವಿಶ್ವನಾಥ್ ಇವರ ಬಡ್ತಿಯಿಂದ ತೆರವಾಗಲಿರುವ ಹುದ್ದೆಗೆ 
ಶ್ರೀಮತಿ ರಶ್ಮಿ ಶಿವಶಂಕರ್ ಬೋಳ ಸರ್ಕಾರದ ಅಧೀನ ಕಾರ್ಯದರ್ಶಿ , ಪಶು ಸಂಗೋಪನೆ ಮತ್ತು ಮೀನುಗಾರಿಕೆ 
ಸಿ. ಆ. ಸು .ಇಲಾಖೆ (ರಜೆ ಮೀಸಲಾತಿ) 

ಇಲಾಖೆ ( ಪಶು ಸಂಗೋಪನೆ) - ಶ್ರೀ ನಾಗಪ್ಪ ಬಿ . ಗಿರಿಜಪ್ಪನವರ್ ಇವರ ಬಡ್ತಿಯ 

ಆದೇಶವನ್ನು ಮಾರ್ಪಡಿಸಿರುವುದರಿಂದ ತೆರವಾಗಿರುವ ಹುದ್ದೆಗೆ 
14 | ಶ್ರೀ ನಾಗರಾಜ 

ಸರ್ಕಾರದ ಅಧೀನ ಕಾರ್ಯದರ್ಶಿ , ನಗರಾಭಿವೃದ್ಧಿ ಇಲಾಖೆ ( ಮ . ನ. ಪಾ - 2) - 
ನಗರಾಭಿವದಿ ಇಲಾಖೆ ( ಪೌರ ಸಿಬಂದಿ) | ಶ್ರೀ ವಿ ಹನುಮಂತಯ್ಯ ಇವರ ವರ್ಗಾವಣೆಯಿಂದ ತೆರವಾಗಲಿರುವ ಹುದ್ದೆಗೆ 
ಶ್ರೀ ತುಕಾರಾಂ ಕಲ್ಯಾಣಕರ 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಶಿಕ್ಷಣ ಇಲಾಖೆ ( ಕಾಲೇಜು ಶಿಕ್ಷಣ) - 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 

| ಶ್ರೀ ಶಿವಲಿಂಗ ಇವರ ನಿಯೋಜನೆಯಿಂದ ತೆರವಾಗಿರುವ ಹುದ್ದೆಗೆ 
ಶ್ರೀ ಎಲ್. ಶಿವಶಂಕರ ನಾಯಕ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಸಿಆಸುಇ (ಸೇವೆಗಳು - 4) - 
ತಹಶೀಲ್ದಾರ್‌, ಬ್ಯಾಡಗಿ, ಹಾವೇರಿ ಜಿಲ್ಲೆ 

ಶ್ರೀ ಎಸ್. ಬಿ . ಪಟಗಾರ್ ಇವರ ವರ್ಗಾವಣೆಯಿಂದ ತೆರವಾಗಲಿರುವ ಹುದ್ದೆಗೆ 
- 17 ಶ್ರೀ ಮಹಿಬೂಬ ಸಾಬ 

ಇವರಿಗೆ ಸರ್ಕಾರದ ಅಧೀನ ಕಾರ್ಯದರ್ಶಿ ವೃಂದಕ್ಕೆ ಬಡ್ತಿ ನೀಡಿ ಒಂದು ದಿನದ ಮಟ್ಟಿಗೆ 
ಜಿಲ್ಲಾ ಅಧಿಕಾರಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಅರಣ್ಯ , ಪರಿಸರ & ಜೀವಿಶಾಸ್ತ್ರ ಇಲಾಖೆ 
ಅಲ್ಪ ಸಂಖ್ಯಾತರ ಕಲ್ಯಾಣ ಇಲಾಖೆ, 

( ಪರಿಸರ & ಜೀವಿಶಾಸ್ತ್ರ ಇಲಾಖೆ) - ಶ್ರೀಮತಿ ಜಿ. ಹೆಚ್. ಅನುಸೂಯಮ್ಮ ಇವರ 
ಕಲಬುರಗಿ 

ಬಡ್ತಿಯಿಂದ ತೆರವಾಗಲಿರುವ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಿ ಮರು ದಿವಸದಿಂದ ಇವರ 
ಸೇವೆಯನ್ನು ಅಧೀನ ಕಾರ್ಯದರ್ಶಿ ಕರ್ನಾಟಕ ಅಲ್ಪಸಂಖ್ಯಾತರ ಆಯೋಗ ಹುದ್ದೆಗೆ 
ನಿಯೋಜನೆ ಮೇಲೆನೇಮಿಸಲು ಇವರ ಸೇವೆಯನ್ನು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ 

ವಶಕ್ಕೆ ನೀಡಿದೆ 
18 | ಶ್ರೀ ಬಿ. ಆರ್. ಮಂಜುನಾಥ 

ಇವರಿಗೆ ಸರ್ಕಾರದ ಅಧೀನ ಕಾರ್ಯದರ್ಶಿ ವೃಂದಕ್ಕೆ ಬಡ್ತಿ ನೀಡಿ ಒಂದು ದಿನದ ಮಟ್ಟಿಗೆ 
ತಹಶೀಲ್ದಾರ್‌, ತಿಪಟೂರು, ತುಮಕೂರು 

ಸರ್ಕಾರದ ಅಧೀನ ಕಾರ್ಯದರ್ಶಿ , ವಾಣಿಜ್ಯ & ಕೈಗಾರಿಕಾ ಇಲಾಖೆ - 
ಶ್ರೀ ಎ. ಪಿ . ರಾಮಕೃಷ್ಣ ಇವರ ಬಡ್ತಿಯಿಂದ ತೆರವಾಗಲಿರುವ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಿ 
ಮರು ದಿವಸದಿಂದ ತಹಶೀಲ್ದಾರ್, ತಿಪಟೂರು ಹುದ್ದೆಯಲ್ಲಿಯೇ ಮುಂದುವರೆಸಲು ಇವರ 

ಸೇವೆಯನ್ನು ಕಂದಾಯ ಇಲಾಖೆಯ ವಶಕ್ಕೆ ನೀಡಿದೆ 
19 ಶ್ರೀಮತಿ ಎಂ . ಎಸ್ . ಅರ್ಚನ 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಆಹಾರ ನಾಗರೀಕ ಸರಬರಾಜು & ಗ್ರಾಹಕರ 
ಸಿ. ಆ. ಸು . ಇಲಾಖೆ, (ಸೇವೆಗಳು - 7) 

ವ್ಯವಹಾರಗಳ ಇಲಾಖೆ - ಶ್ರೀ ಎ . ಆರ್ . ವಿಜಯಾನಂದ ಶರ್ಮ ಇವರ ಬಡ್ಡಿಯಿಂದ 
ತೆರವಾಗಲಿರುವ ಹುದ್ದೆಗೆ 


16 


ဂန္ဓမ္မ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೭, ೨೦೧೫ 


ಭಾಗ ೨ 


ಕ್ರಮ 


ಸಂಖ್ಯೆ 


20 | 


22 


ಶಾಖಾಧಿಕಾರಿಯವರ ಹೆಸರು ಮತ್ತು ಕರ್ತವ್ಯ 

ಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಲಾದ ಹುದ್ದೆ : ಇಲಾಖೆ 
ನಿರ್ವಹಿಸುತ್ತಿರುವ ಇಲಾಖೆ 
ಶ್ರೀ ಎಂ . ಗಂಗಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಲೋಕೋಪಯೋಗಿ ಇಲಾಖೆ ( ಬಂದರು) - 
ತಹಶೀಲ್ದಾರ್‌, ಮುಳಬಾಗಿಲು, ಕೋಲಾರ | ಶ್ರೀ ಎಸ್ .ಎಸ್ . ವಿರಕ್ತಮಠ ಇವರ ಬಡ್ತಿಯಿಂದ ತೆರವಾಗಲಿರುವ ಹುದ್ದೆಗೆ 
ಶ್ರೀಮತಿ ಶಕುಂತಲಾ ಸಿದ್ದಪ್ಪ ಚೌಗಲಾ ಸರ್ಕಾರದ ಅಧೀನ ಕಾರ್ಯದರ್ಶಿ , ಸಿ. ಆ. ಸು . ಇಲಾಖೆ, (ಸೇವೆಗಳು - 5 ) - 
ತಹಶೀಲ್ದಾರ್‌, ಹಿರೇಕೆರೂರು, ಹಾವೇರಿ 

ಶ್ರೀ ಆರ್. ಚಂದ್ರಶೇಖರ ಇವರ ವರ್ಗಾವಣೆಯಿಂದ ತೆರವಾಗಲಿರುವ ಹುದ್ದೆಗೆ 
ಶ್ರೀ ಬಿ . ವಿ . ಮಾರುತಿ ಪ್ರಸನ್ನ 

ಅಧೀನ ಕಾರ್ಯದರ್ಶಿ -1, ( ಭೂಸ್ವಾಧೀನ / ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ) 
ತಹಶೀಲ್ದಾರ್‌, ತುಮಕೂರು 

ಆಯುಕ್ತರು ರಾಜ್ಯ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಹಾಗೂ ಪದನಿಮಿತ್ತ 
ಸರ್ಕಾರದ ಕಾರ್ಯದರ್ಶಿ - ಕಂದಾಯ ಇಲಾಖೆ, ಇವರ ಕಚೇರಿಯಲ್ಲಿ ಹೊಸದಾಗಿ 

ಸೃಜಿಸಲಾಗಿರುವ ಹುದ್ದೆಗೆ 
- 23 | ಶ್ರೀ ಡಿ.ಎಸ್.ಸುದರ್ಶನಕುಮಾರ್‌ 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಪಶು ಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ 
ಗ್ರಾ . ಅ & ಪಂ . ರಾ . ಇಲಾಖೆ 

(ಮೀನುಗಾರಿಕೆ) - ಶ್ರೀ ಜಿ. ಜಯಣ್ಣ ಇವರ ವಯೋನಿವೃತ್ತಿಯಿಂದ ತೆರವಾಗಿರುವ ಹುದ್ದೆಗೆ 
ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ 
24 | ಶ್ರೀಮತಿ ಕೆ.ಆರ್. ಚಂದ್ರಮ್ಮ 

ಆಡಳಿತಾಧಿಕಾರಿ ಎನ್. ಸಿ . ಸಿ - ಶ್ರೀ ಕೆ. ಹೆಚ್ . ಚಂದ್ರಯ್ಯ ಇವರ ಬಡ್ಡಿಯಿಂದ ತೆರವಾಗಿರುವ 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಹುದ್ದೆಗೆ 
( ಸಣ್ಣ ಪ್ರಮಾಣದ ಕೈಗಾರಿಕೆ) 
ಶ್ರೀ ಎಂ .ಸಿ. ನಾಗರಾಜ್ 

ಮಾನ್ಯ ಮುಖ್ಯಮಂತ್ರಿಯವರ ಸಚಿವಾಲಯದಲ್ಲಿನ ಶಾಖಾಧಿಕಾರಿ ಹುದ್ದೆಯನ್ನು ಸರ್ಕಾರದ 
ಮಾನ್ಯ ಮುಖ್ಯಮಂತ್ರಿಯವರ ಸಚಿವಾಲಯ ಆದೇಶ ಸಂಖ್ಯೆ ಸಿಆಸುಇ 16 ಸಅಸೇ 2015, ದಿನಾಂಕ: 13- 2 -2015ರನ್ವಯ ಅಧೀನ 

ಕಾರ್ಯದರ್ಶಿ ವೃಂದಕ್ಕೆ ತಾತ್ಕಾಲಿಕವಾಗಿ ಉನ್ನತೀಕರಿಸಲಾಗಿರುವ ಹುದ್ದೆಗೆ 
ಶ್ರೀ ಕೆ. ಬಿ . ಪ್ರಕಾಶ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಹಕಾರ ಇಲಾಖೆ - 
ಸಹಕಾರ ಇಲಾಖೆ 

ಶ್ರೀ ಎ.ಎಸ್ . ವಿಶ್ವೇಶ್ವರಯ್ಯ ಇವರ ಬಡ್ತಿಯಿಂದ ತೆರವಾಗಲಿರುವ ಹುದ್ದೆಗೆ 
ಶ್ರೀಮತಿ ಜಿ . ಅನ್ನಪೂರ್ಣ 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಕನ್ನಡ & ಸಂಸ್ಕೃತಿ ಇಲಾಖೆ - 
ಜಲ ಸಂಪನ್ಮೂಲ ಇಲಾಖೆ ( ತಾಂತ್ರಿಕ - 4) | ಶ್ರೀ ಮಂಜುನಾಥ ಪಾಟೀಲ ಇವರ ಬಡ್ತಿಯಿಂದ ತೆರವಾಗಲಿರುವ ಹುದ್ದೆಗೆ 
ಶ್ರೀ ಬಿ.ಎನ್. ಪಾಟೀಲ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) - 
ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) ಶ್ರೀ ಕೆ. ಸಿ.ಸಿದ್ದಪ್ಪ ಇವರ ವರ್ಗಾವಣೆಯಿಂದ ತೆರವಾಗಲಿರುವ ಹುದ್ದೆಗೆ 
ಶ್ರೀಮತಿ ಹೆಚ್ . ಪಿ. ಲೀಲಾ 

ಅಧೀನ ಕಾರ್ಯದರ್ಶಿ - 2 , (ಭೂಸ್ವಾಧೀನ / ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 

ಆಯುಕ್ತರು ರಾಜ್ಯ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಹಾಗೂ ಪದನಿಮಿತ್ತ 
ಇಲಾಖೆ 

ಸರ್ಕಾರದ ಕಾರ್ಯದರ್ಶಿ - ಕಂದಾಯ ಇಲಾಖೆ ಇವರ ಕಚೇರಿಯಲ್ಲಿ ಹೊಸದಾಗಿ 
( ಐ .ಎಫ್. ಎ ) 

ಸೃಜಿಸಲಾಗಿರುವ ಹುದ್ದೆ 
30 ||ಶ್ರೀಮತಿ ಸಿ . ಹೇಮಲತಾ 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಸಿಆಸು ಇಲಾಖೆ ( ಆಡಳಿತ - 2 ) - 
ಆರ್ಥಿಕ ಇಲಾಖೆ ( ವೆಚ್ಚ - 11) 

ಶ್ರೀ ಟಿ. ಎಂ . ವಾಸುದೇವರಾವ್ ಇವರ ಬಡ್ಡಿಯಿಂದ ತೆರವಾಗಲಿರುವ ಹುದ್ದೆಗೆ 
31 | ಶ್ರೀ ಹೆಚ್ . ಸಿ. ರಾಜೇಂದ್ರಕುಮಾರ್ ಸರ್ಕಾರದ ಅಧೀನ ಕಾರ್ಯದರ್ಶಿ , ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ - 

ಒಳಾಡಳಿತ ಇಲಾಖೆ ( ಸೇವೆಗಳು - ಎ) ಶ್ರೀ ಎಸ್ . ಬಾಲಕೃಷ್ಣಯ್ಯ ಇವರ ಬಡ್ತಿಯಿಂದ ತೆರವಾಗಲಿರುವ ಹುದ್ದೆಗೆ 
ಶ್ರೀ ಮಹದೇವಯ್ಯ ಮಠಪತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಜಲ ಸಂಪನ್ಮೂಲ ಇಲಾಖೆ (ಕಾಡಾ) - 
ಕಾನೂನು ನ್ಯಾಯ ಮತ್ತು ಮಾನವ 

ಶ್ರೀ ಪಿ. ಎಸ್ . ಪ್ರಭಾಕರ್ ಇವರ ಬಡ್ತಿಯಿಂದ ತೆರವಾಗಲಿರುವ ಹುದ್ದೆಗೆ 
ಹಕ್ಕುಗಳ ಇಲಾಖೆ 
ಶ್ರೀ ಎಸ್.ಎಸ್. ಹಿರೇಮಠ 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಕೃಷಿ ತೋಟಗಾರಿಕೆ & ಸಹಕಾರ ಇಲಾಖೆಗಳ 
ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಕಾನೂನುಕೋಶ - ಶ್ರೀಮತಿ ಸಾವಿತ್ರಿ ಇವರ ವಯೋ ನಿವೃತ್ತಿಯಿಂದ ತೆರವಾಗಿರುವ 
ಮತ್ತು ಅಭಿವೃದ್ಧಿ ಆಯುಕ್ತರ ಕಚೇರಿ 

ಹುದ್ದೆಗೆ 


ಈ ಮುಂಬಡ್ತಿ ಅಧಿಸೂಚನೆಯು ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದ್ರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) 
ಆದೇಶ 2013ರ ಕಂಡಿಕೆ -13( ಎ) ಗೆ ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯು ಅರ್ಜಿ ಸಂಖ್ಯೆ 4368 - 72 /2014ರಲ್ಲಿ ತಡೆಯಾಜ್ಞೆಯನ್ನು 
ನೀಡಿರುವುದರಿಂದ ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯ ಅಂತಿಮ ಆದೇಶ ಹಾಗೂ ಇತರೆ ನ್ಯಾಯಾಲಯಗಳ ಅಂತಿಮ 
ಆದೇಶಕ್ಕನುಗುಣವಾಗಿ ಪರಿಶೀಲನೆ ಮತ್ತು ಮರು ಹೊಂದಾಣಿಕೆ ಮಾಡುವ ಷರತ್ತಿಗೊಳಪಟ್ಟು ಶಾಖಾಧಿಕಾರಿ ವೃಂದದಿಂದ ಅಧೀನ ಕಾರ್ಯದರ್ಶಿ ವೃಂದಕ್ಕೆ 
ಮುಂಬಡ್ತಿ ನೀಡಲಾಗಿದೆ. 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೭, ೨೦೧೫ 


೧೪೫ 


ಭಾಗ - 1 
ಸಾರ್ವಜನಿಕ ಹಾಗೂ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಈ ಕೆಳಕಂಡ ಅಧೀನ ಕಾರ್ಯದರ್ಶಿ ವೃಂದದ ಅಧಿಕಾರಿಗಳನ್ನು ಈ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ನಮೂದಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ : 


ಕ್ರಮ 


ಅಧಿಕಾರಿಯ ಹೆಸರು ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಇಲಾಖೆ 


ವರ್ಗಾಯಿಸಿ ಸ್ಥಳ ನಿಯುಕ್ತಿಗೊಳಿಸಲಾದ ಹುದ್ದೆ : ಇಲಾಖೆ 


ಸಂಖ್ಯೆ 


ಅಧೀನ ಕಾರ್ಯದರ್ಶಿ , ರಾಜ್ಯ ಚುನಾವಣಾ ಆಯೋಗ - 
ಶ್ರೀ ವೀರಭದ್ರಯ್ಯ ಇವರ ಬಡ್ತಿಯಿಂದ ತೆರವಾಗಲಿರುವ ಹುದ್ದೆಗೆ 


ಅಧೀನ ಕಾರ್ಯದರ್ಶಿ , ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ 
ಖಾಲಿ ಹುದ್ದೆಗೆ ನಿಯೋಜನೆ ಮೇಲೆನೇಮಿಸಲು ಇವರ ಸೇವೆಯನ್ನು 
ಒಳಾಡಳಿತ ಇಲಾಖೆಯ ವಶಕ್ಕೆ ನೀಡಿದೆ. 


ಶ್ರೀ ಆರ್. ಚಂದ್ರಶೇಖರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು -5 ) 
ಶ್ರೀ ಎಸ್ . ಬಿ . ಪಟಗಾರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು - 4) | 
ಶ್ರೀಮತಿ ಭಾನುಮತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ (ಸೇವೆಗಳು - 1) 
ಶ್ರೀ ವಿ . ಹನುಮಂತಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ನಗರಾಭಿವೃದ್ಧಿ ಇಲಾಖೆ ( ಮ . ನ. ಪಾ - 2) 
ಶ್ರೀ ಕೆ.ಸಿ. ಸಿದ್ದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 


ಸರ್ಕಾರದ ಅಧೀನ ಕಾರ್ಯದರ್ಶಿ , ಕಂದಾಯ ಇಲಾಖೆ ಕಾನೂನು 
ಕೋಶ - ಶ್ರೀ ಹೆಚ್.ಎಸ್. ಉದಯ ಕುಮಾರ್ ಇವರ ಬಡ್ತಿಯಿಂದ 
ತೆರವಾಗಲಿರುವ ಹುದ್ದೆಗೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್ ರಾಜ್ ಇಲಾಖೆ (ಸೇವೆಗಳು - ಬಿ) - 
ಶ್ರೀ ಆರ್. ನಾಗರಾಜ್ ಇವರ ವರ್ಗಾವಣೆಯಿಂದ ತೆರವಾಗಿರುವ ಹುದ್ದೆಗೆ 


ಸರ್ಕಾರದ ಅಧೀನ ಕಾರ್ಯದರ್ಶಿ , ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
- ಖಾಲಿ ಹುದ್ದೆಗೆ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಚಂದ್ರಶೇಖರ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 372 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ( ಸೇವೆಗಳು - 6) 
ಕಾನೂನು ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 116 ಎಲ್‌ಎಜಿ 2013, ಬೆಂಗಳೂರು, ದಿನಾಂಕ: 21ನೇ ಫೆಬ್ರವರಿ , 2015. 
ಶ್ರೀ ಸಿ. ಬಿ.ದೊಡಗೌಡರ ಅಪರ ಸರ್ಕಾರಿ ವಕೀಲರು, ಸವದತ್ತಿ ತಾಲ್ಲೂಕು ಬೆಳಗಾವಿ ಜಿಲ್ಲೆ - ಇವರ ಅಧಿಕಾರದ ಅವಧಿಯು 
ಮುಕ್ತಾಯವಾಗಿರುವ ಹಿನ್ನಲೆಯಲ್ಲಿ ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 26( 2) 
ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ಜಾರಿಗೆ ಬರುವಂತೆ ಮೂರು ವರ್ಷಗಳ 
ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ಮಂಜುನಾಥಗೌಡ ನಾಗನಗೌಡ ಪಾಟೀಲ್ 
ವಕೀಲರು ಇವರನ್ನು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲ್ಲೂಕಿನ ಅಪರ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜೆ. ಲಕ್ಷಣ 
P . R . 373 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 2) ( ಪ) , 
SC - 25 

ಕಾನೂನು ಇಲಾಖೆ. 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 30 ಭೂದಾಸೇ (1) 2014 , ಬೆಂಗಳೂರು, ದಿನಾಂಕ : 23 - 03 - 2015. 
ಶ್ರೀ ಕೃಷ್ಣಮೂರ್ತಿಗೋಪಾಲ್, ಭೂದಾಖಲೆಗಳ ಜಂಟಿ ನಿರ್ದೇಶಕರು (ವಿಚಾರಣೆಗಳು ಮತ್ತು ತನಿಖೆ), ಕೇಂದ್ರ ಕಛೇರಿ, ಬೆಂಗಳೂರು ಇವರಿಗೆ 
ಸ್ಥಾನಪನ್ನ ಬಡ್ತಿ ನೀಡಿ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ಭೂಮಾಪನ , ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ 
ಇಲಾಖೆಯ ಕೇಂದ್ರ ಕಛೇರಿ, ಬೆಂಗಳೂರು ಇಲ್ಲಿನ , ಭೂದಾಖಲೆಗಳ ಜಂಟಿ ನಿರ್ದೇಶಕರು ( ತಾಂತ್ರಿಕ ) ಹುದ್ದೆಯನ್ನು ಉನ್ನತೀಕರಿಸಿದ ಹುದ್ದೆಯಾದ ಹೆಚ್ಚುವರಿ 
ನಿರ್ದೇಶಕರ ಹುದ್ದೆಗೆ (ವೇತನ ಶ್ರೇಣಿ ರೂ . 48900 -63600 ) ಮುಂಬಡ್ತಿ ನೀಡಿ ನೇಮಿಸಿದೆ. 


08 


BIOTE37 ODZIE, TO , 


2 , 9008 


ಭಾಗ ೨ 


ಶ್ರೀ ವಿ. ಪ್ರಸನ್ನಕುಮಾರ್, ಭೂದಾಖಲೆಗಳ ಜಂಟಿ ನಿರ್ದೇಶಕರು ( ತಾಂತ್ರಿಕ) ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ, 
ಕೇಂದ್ರ ಕಛೇರಿ, ಬೆಂಗಳೂರು ಇವರನ್ನು ಶ್ರೀ ಕೃಷ್ಣಮೂರ್ತಿ ಗೋಪಾಲ್ ಇವರ ಮುಂಬಡ್ತಿಯಿಂದ ತೆರವಾದ ಭೂದಾಖಲೆಗಳ ಜಂಟಿ ನಿರ್ದೇಶಕರು 
( ವಿಚಾರಣೆ ಮತ್ತು ತನಿಖೆ), ಕೇಂದ್ರ ಕಛೇರಿ, ಬೆಂಗಳೂರು ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಸ್ಥಳನಿಯುಕ್ತಿಗೊಳಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್ . ಪಿ. ರಾಜ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 402 

ಕಂದಾಯ ಇಲಾಖೆ (ಭೂಮಾಪನ). 
HIGH COURT OF KARNATAKA 

NOTIFICATION 
No. GOB (1) 20 (83 )/2014 , Bengaluru , DATED : 16 .03 .2015 . 


Sri. Mallari Chidambarao Nadagouda , II Addl. Chief Metropolitan Magistrate, Bengaluru , is granted Earned Leave for 28 days 
from 15 .09 .2014 to 12. 10 .2014 (bdi), Prefixing the General Holidays falling on 13.09.2014 and 14.09.2014 , on Medical Grounds. 

The XXIV Add !. Chief Metropolitan Magistrate , Bengaluru , from 13 .09. 2014 to 17 .09.2014 (bdi) and the XXI Addl. Chief 
Metropolitan Magistrate , Bengaluru , from 18 .09 .2014 to 12 . 10 .2014 (bdi) are placed in additional charge of the said court, during the 
above said leave period . 

Sri. Mallari Chidambarao Nadagouda , Il Addl. Chief Metropolitan Magistrate , Bengaluru , is re- posted to the same post on 
expiry of the above said leave period . 

BY ORDER OF THE HIGH COURT 
P . R . 403 

DEPUTY REGISTRAR . 


HIGH COURT OF KARNATAKA 

NOTIFICATION 
No . GOB (1) 20 (47)/2014, Bengaluru , DATED : 16 .03.2015 . 
Sri. Bannikatti Hanumanthappa R , Chief Metropolitan Magistrate , Bengaluru , is granted Earned Leave for 06 days from 
24.05 . 2014 to 29 .05.2014 (bdi), on Private affairs . 

The IX Addl. ChiefMetropolitan Magistrate , Bengaluru , is placed in additional charge of the said court, during the above said 
leave period . 

Sri. Bannikatti Hanumanthappa R , Chief Metropolitan Magistrate, Bengaluru , is re -posted to the same post on expiry of the 
above said leave period . 

BY ORDER OF THE HIGH COURT 
P . R . 404 

DEPUTY REGISTRAR . 
HIGH COURT OF KARNATAKA 

NOTIFICATION 
No . GOB (0) 21 (22)/ 2014 , Bengaluru , DATED : 12 .03. 2015 . 


In partial modification of this office notification of even number dated 20 .09. 2014 , the Presiding Officer of the court of the 
Senior civil Judge , Kundapura , is concurrently appointed as the Presiding Officer of the court of the Pd. Civil Judge & JMFC , 
Kundapura , during the leave period of Smt. Anupamalaxmi B , Prl. Civil Judge & JMFC , Kundapura , i.e . from 13.02.2015 till 
commencement office hours on 02.03 .2015 . 

BY ORDER OF THE HIGH COURT 

P . N .DESAI 
P . R . 405 

REGISTRAR ( JUDICIAL). 
HIGH COURT OF KARNATAKA 

NOTIFICATION 
No . GOB(l) 21(32 )/2015 , Bengaluru , DATED : 12 .03. 2015 . 
The Presiding Officer of the court of the Prl. Civil Judge and JMFC ., Hassan , is concurrently appointed as the Presiding 
Officer of the court of the I Addl. Civil Judge and JMFC., Hassan , during the leave period of Smt. Kumari Sujatha, I Addl. Civil Judge and 
JMFC ., Hassan , i. e. from 30 . 03.2015 to 10 . 04 . 2015 (bdi). 

BY ORDER OF THE HIGH COURT 

P .N .DESAI 
P . R . 406 

REGISTRAR ( JUDICIAL ). 


ಭಾಗ ೨ 


೧೪೭ 


೧೪೭ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೭, ೨೦೧೫ 
HIGH COURT OF KARNATAKA 

NOTIFICATION 
No. GOB. . 81 ( 3)/ 2011, Bengaluru , DATED : 07.03. 2015 . 


The IV Addl. Civil Judge & JMFC., Kalaburagi , is concurrently appointed as the Presiding Officer of Special Judicial 
Magistrate (Railways ), Kalaburagi , in addition to his regular work , till the return of the III Addl. Civil Judge & JMFC ., Kalaburagi after 
completion of his training . 

BY ORDER OF THE HIGH COURT 

B . A .PATIL 
P . R . 407 

REGISTRAR GENERAL. 
HIGH COURT OF KARNATAKA 

NOTIFICATION 
No. HCE. 277/ 2015, Bengaluru , Dated: 18th March 2015. 


Smt. D .V .Radhika, Assistant Registrar (Secretarial Services ) of this office is granted Earned Leave for 10 days 
from 23.02. 2015 to 04 .03.2015 (bdi) on private affairs. 

Smt. B .S . Sushmalakshmi, Assistant Registrar (Secretarial Services) of this office is placed incharge of the duties 
of the above said officer during the above said period . 

Smt. D.V . Radhika , Assistant Registrar (Secretarial Services) of this office is reposted to the same post on expiry of 
the said period . 

BY ORDER 
G . SHAMBANNA 

Assistant Registrar, 
P . R . 408 

High Court of Kanrataka, Banglalore . 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 62 ಆರ್‌ಜಿಯು 2015, ಬೆಂಗಳೂರು, ದಿನಾಂಕ : 13 - 03 - 2015 . 
ಸ್ನಾತಕೋತ್ತರ ವೈದ್ಯಕೀಯ & ದಂತ ವೈದ್ಯಕೀಯ ಕೋರ್ಸುಗಳ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಮಿತಿಗೆ 2015 - 16ನೇ ಸಾಲಿಗೆ 
ಅನ್ವಯವಾಗುವಂತೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ವೈದ್ಯಕೀಯ ಶಿಕ್ಷಣ) ಇವರನ್ನು ಅಧ್ಯಕ್ಷರನ್ನಾಗಿ 
ನೇಮಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್ .ಕೆ. ನಾಗವೇಣಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ವೈದ್ಯಕೀಯ ಶಿಕ್ಷಣ ). 


PR, 409 


HIGH COURT OF KARNATAKA 

NOTIFICATION 
No . HCE . 456 / 2014 , Bengaluru , Dated : 05th March 2015 . 


Smt. Vasantha Kumary B .K ., Assistant Registrar (Secretarial Services ) of this office is granted Earned Leave for 01 day on 
09 .12. 2014 on private affairs. 

Sri S . Sathyarthy , Assistant Registrar ( Secretarial Services ) of this office is placed in charge of the duties of the above said 
officer during the above said leave period 

Smt. Vasantha Kumary B .K ., Assistant Registrar (Secretarial Services) of this office is reposted to the same post on expiry of 
the said period . 

BY ORDER 
G . SHAMBANNA 

Assistant Registrar, 
P . R . 410 

High Court of Kanrataka , Banglalore . 


oses 


ಭಾಗ ೨ 


FDF837 ODZIE, nodowod , be 2 , 90093 
HIGH COURT OF KARNATAKA 

NOTIFICATION 
No . HCE. 1379/2014 , Bengaluru , Dated : 06th March 2015 . 


Smt. N . Triveni, Assistant Registrar (Secretarial Services ) of this office is granted Earned Leave for 05 days from 25 . 12. 2014 
to 29 . 12. 2014 (bdi) on private affairs . 

Sri S . Sathyarthy , Assistant Registrar (Secretarial Services) of this office is placed in charge of the duties of the above said 
officer during the above said leave period 

Smt. N .Triveni, Assistant Registrar (Secretarial Services ) of this office is reposted to the same post on expiry of 
the said period . 

BY ORDER 
G . SHAMBANNA 

Assistant Registrar , 
P . R . 411 

High Court ofKanrataka, Banglalore . 
HIGH COURT OF KARNATAKA 

NOTIFICATION 
No. HCE . 1311 /2014 , Bengaluru , Dated : 27th February 2015 . 


Smt. N . A .Sandhya , Assistant Registrar (Secretarial Services) of this office is permitted to retire from service voluntarily w .e .f. 
01.03 .2015 under Rule 285 (1)(a ) of KCSRs and she is relieved of her duties on the afternoon of 28 .02 .2015 , since 01.03.2015 is a 
general holiday . 

BY ORDER OF HON BLE THE CHIEF JUSTICE , 

B . A . PATIL 

Registrar General, 
P . R . 412 

High Court of Kanrataka, Banglalore. 


HIGH COURT OF KARNATAKA 

NOTIFICATION 
No .HCE .40 / 2014 , Bengaluru , Dated : 11th March , 2015 . 


Sri V . Bheema Rao , Public Relation Officer of this office is granted Earned Leave for 15 days from 27 .01 .2014 to 31.01. 2014 
(bdi) and from 01.09 .2014 to 10 .09 .2014 (bdi) on private affairs with permission to leave the head quarters during the above 
leave periods . 

Sri Balakrissna Kumar and Sri P . Mohan Kumar, Assistant Registrars of this office are placed incharge of the duties of the 
above said officer during the above said period . 
Sri V . Bheema Rao , Public Relation Officer of this office is reposted to the same post on expiry of the said period . 

BY ORDER 
G . SHAMBANNA 

Assistant Registrar, 
P . R . 413 

High Court of Kanrataka , Banglalore . 
HIGH COURT OF KARNATAKA 

NOTIFICATION 
No.HCE . 191/2015 , Bengaluru , Dated : 03rd March , 2015 . 


Sri V . Bheema Rao , Public Relation Officer of this office is granted Earned Leave for 05 days from 09 .02. 2015 to 13.02 .2015 
(bdi) on private affairs with permission to avail general holiday on 14 . 02 . 2015 and to leave the head quarters during the above leave 
period . 

Sri P . Mohan Kumar, Assistant Registrar of this office is placed incharge of the duties of the above said officer during the 
above said period . 
Sri V . Bheema Rao , Public Relation Officer of this office is reposted to the same post on expiry of the said period . 

BY ORDER 
G . SHAMBANNA 

Assistant Registrar, 
P . R . 414 

High Court of Kanrataka, Banglalore . 


ಭಾಗ ೨ FDF837 ODZIE, nodowod , be 2 , 90093 

096 
HIGH COURT OF KARNATAKA 

NOTIFICATION 
No. GOB (1) 21 (27 )/2014, Bengaluru , DATED : 06 .03.2015 . 
The Presiding Officer of the court of the Prl. Civil Judge and JMFC , Shikaripura , is concurrently appointed as the Presiding 
Officer of the court of the Civil Judge and JMFC , Sorab , during the leave period of Smt. Anitha G ., Civil Judge and JMFC , Sorab , from 
after office hours of 25 .02. 2015 till commencement of office hours of 09.03.2015 (bdi). 

BY ORDER OF THE HIGH COURT 

P .N . DESAI 
P . R . 415 

REGISTRAR ( JUDICIAL ) 


HIGH COURT OF KARNATAKA 

NOTIFICATION 
No . GOB (1) 21( 29 )/2015 , Bengaluru , DATED : 04 .03 .2015 . 
The Presiding Officers of the court of the Prl. Civil Judge and JMFC., Kollegal, is concurrently appointed as the Presiding 
Officer of the court of the Addl. Civil Judge and JMFC , Kollegal , during the leave period of Sri.M . Purushotham , Addl. Civil Judge and 
JMFC , Kollegal i.e. from 26.02. 2015 to 08.03. 2015 (bdi). 

BY ORDER OF THE HIGH COURT 

P . N . DESAI 
P . R . 416 

REGISTRAR (JUDICIAL ) 
HIGH COURT OF KARNATAKA 

NOTIFICATION 
No. GOB (I) 19 (27 )/2015 , Bengaluru , DATED : 06 . 03. 2015 . 
The Presiding Officer, Fast Track Court-IV , Bengaluru , is concurrently appointed as the Presiding Officer, Fast Track Court -V , 
Bengaluru , during the leave period of Sri. Deshpande Govindraj S , Presiding Officer, Fast Track Court -V , Bengaluru , i.e. from after 
office hours of 02 .03.2015 till commencement of office hours of 13.03. 2015 (bdi). 

BY ORDER OF THE HIGH COURT 

P .N . DESAI 
P . R . 417 

REGISTRAR ( JUDICIAL ) 
HIGH COURT OF KARNATAKA 

NOTIFICATION 

NO . GOB(1) 19(29)/ 2015 , Bengaluru , DATED : 06 .03. 2015. 
The Presiding Officer of the court of the XLVII Addl. City Civil and Sessions Judge , Bengaluru , is concurrently appointed as 
the Presiding Officer of the court of the XLIV Addl. City Civil and Sessions Judge, Bengaluru , during the leave period of Sri. Ravi N .M , 
XLIV Addl. City Civil and Sessions Judge , Bengaluru , i.e. from 28 .02.2015 to 15 .03.2015 (bdi). 

BY ORDER OF THE HIGH COURT 

P . N . DESAI 
P . R . 418 

REGISTRAR (JUDICIAL ) 
HIGH COURT OF KARNATAKA 

NOTIFICATION 
No. GOB (1) 21 ( 11)/2014 , Bengaluru , DATED : 09.03. 2015 . 
Sri. H .K . Naveen , the then Civil Judge and JMFC , Koppa, presently working as Prl. Civil Judge and JMFC , Mudigere, is 
granted Earned Leave for 10 days from 03.02 .2014 to 12 .02. 2014 (bdi), on private affairs. 

The Prl. Civil Judge and JMFC , Chikmagaluru, is placed in concurrent of the said court , during the above said period . 

Sri. H .K . Naveen , the then Civil Judge and JMFC , Koppa , is re-posted to the same post on expiry of the above said leave 
period . 

BY ORDER OF THE HIGH COURT 
P . R . 419 

DEPUTY REGISTRAR 


೧೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೭, ೨೦೧೫ 

ಭಾಗ ೨ 
HIGH COURT OF KARNATAKA 

NOTIFICATION 
No . GOB (0) 19( 28)/2015, Bengaluru, DATED : 09.03.2015. 
The Presiding Officer, Fast Track Court, Shivamogga , is concurrently appointed as the Presiding Officer of the courts of 
the || Addl. District and Sessions Judge , Shivamogga , the Family Court, Shivamogga and the | Addl. District and Sessions Judge, 
Shivamogga , during the leave period of Sri.G .G . Kuruvatti, Il Addl. District and Sessions Judge , Shivamogga , i.e. from 04 .03. 2015 to 
28.03.2015 ( bdi). 

BY ORDER OF THE HIGH COURT 
P . B . 420 

P .N . DESAI 
RTEGISTRAR (JUDICIAL ) 


HIGH COURT OF KARNATAKA 

NOTIFICATION 
No . GOB ( ) 21 ( 39)/ 2014, Bengaluru , DATED : 09 . 03. 2015, 
Smt. Arati Balappa Kamate, Addl. Civil Judge and JMFC - III, Raichur, is granted Maternity Leave for 174 days from 
07. 06. 2014 to 27.11. 2014 (bdi). 

The Prl. Civil Judge and JMFC - II , Raichur , is placed in concurrent charge of the said court , during the above said 
leave period . 

Smt. Arati Balappa Kamate , Addl. Civil Judge and JMFC - III, Raichur, is re-posted to the same post on expiry of the above 
said leave periods . 

BY ORDER OF THE HIGH COURT 
P . R . 421 

DEPUTY REGISTRAR 


HIGH COURT OF KARNATAKA 

NOTIFICATION 
No. GOB (1) 20( 97)/ 2014 , Bengaluru, DATED : 11. 03. 2015 . 
Sri, Mallikarjuna, Il Addl. Senior Civil Judge and CJM D .K . Mangaluru , is granted Earned Leave for 05 days from 10.01.2015 
to 14 .01. 2015 (bdi), suffixing General Holiday falling on 15 .01.2015 , on medical grounds. 

The Prl. Senior Civil Judge and CJM ., D .K . Mangalutu , is placed in additional charge of the said court, during the above said 
leave period . 

Sri. Mallikarjuna, Il Addl. Senior Civil Judge and CJM ., D .K .Mangalutu , is re-posted to the same post on expiry of the above 
said leave period. 

BY ORDER OF THE HIGH COURT 
P . R . 422 

DEPUTY REGISTRAR 


ಒಳಾಡಳಿತ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಹೆಚ್‌ಡಿ 107 ಎಸ್ ಎಸ್ಟಿ 2015, ಬೆಂಗಳೂರು, ದಿನಾಂಕ : 07 -03-2015 . 
ದಿನಾಂಕ : 10 - 03 - 2015 ರಂದು ಹಾಸನ ನಗರದಲ್ಲಿ ನಡೆಯುವ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ಸುಮಾರು 25 ರಿಂದ 30 
ಸಾವಿರ ಜನರು ಭಾಗವಹಿಸಲಿದ್ದು, ಯಾವುದೇ ರೀತಿಯ ಗಲಭೆಗಳು ಸಂಭವಿಸಬಹುದಾದ ಸಾಧ್ಯತೆ ಇರುವುದರಿಂದ ಕಾನೂನು ಸುವ್ಯವಸ್ಥೆ ಕಾಪಾಡಲು 
ಹಾಗೂ ಸಾರ್ವಜನಿಕ ಆಸ್ತಿ ಪಾಸ್ತಿಗಳ ನಷ್ಟ ತಪ್ಪಿಸಲು ಮಾನವ ಜೀವ ಹಾನಿ ತಡೆಗಟ್ಟುವ ಪ್ರಯುಕ್ತ ದಂಡ ಪ್ರಕ್ರಿಯೆ ಸಂಹಿತೆ 1973 (ಕೇಂದ್ರ ಕಾಯ್ದೆ ಸಂಖ್ಯೆ: 
21974) ರ ಕಲಂ 21ರ ಅಡಿಯಲ್ಲಿ ಈ ಕೆಳಕಾಣಿಸಿದ ಅಧಿಕಾರಿಗಳನ್ನು ದಿನಾಂಕ : 10 - 03 - 2015 ರಂದು " ವಿಶೇಷ ಕಾರ್ಯನಿರ್ವಾಹಕ ದಂಡಾಧಿಕಾರಿ " 
( Special Executive Magistrate) ಗಳಾಗಿ ನೇಮಿಸಲಾಗಿದೆ. 

ಅಧಿಕಾರಿ ಹೆಸರು ಮತ್ತು ಪದನಾಮ 
ಕ್ರ. ಸಂ . 

ಮೊಬೈಲ್ ಸಂಖ್ಯೆ 
ಶ್ರೀಯುತರಾದ : 
ಹೆಚ್. ಇ. ಮಹದೇವಪ್ಪ , 

9448011513 
ಉಪನಿರ್ದೇಶಕರು, ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ, ಹಾಸನ 
ಡಾ || ಜಿ. ಸುರೇಶ್, 

9342521148 
ವಿಶೇಷ ಭೂಸ್ವಾಧೀನಾಧಿಕಾರಿ , ಎತ್ತಿನ ಹೊಳೆ ಯೋಜನೆ, ಸಕಲೇಶಪುರ 
ಶಿವಲಿಂಗೇಗೌಡ, 

9945063222 
ಕಾರ್ಯಪಾಲಕ ಅಭಿಯಂತರರು, ಜಿಲ್ಲಾ ನಗರಾಭಿವೃದ್ದಿ ಕೋಶ, ಹಾಸನ 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೭, ೨೦೧೫ 


೧೫೧ 


ಕ್ರ. ಸಂ . 


ಮೊಬೈಲ್ ಸಂಖ್ಯೆ 


| 


9731245300 


9448417940 


9342814076 


ಅಧಿಕಾರಿ ಹೆಸರು ಮತ್ತು ಪದನಾಮ 
ಶ್ರೀಯುತರಾದ : 
ಕೆ . ಎಂ . ನಾಗೇಶ್, 
ಉಪ ನಿರ್ದೇಶಕರು, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಹಾಸನ 
ಶಿವರಾಜ್ ಬಿ . 
ಜಂಟಿ ನಿರ್ದೇಶಕರು, ಕೃಷಿ ಇಲಾಖೆ, ಹಾಸನ 
ಸುಜ್ಞಾನಮೂರ್ತಿ, 
ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ ಹಾಸನ 
ಸಿ. ಶಿವನಾಗೇಂದ್ರ ಬಾಬು 
ಉಪ ನಿರ್ದೇಶಕರು, ರೇಷ್ಮೆ ಇಲಾಖೆ, ಹಾಸನ 
ಪುರುಷೋತ್ತಮ್, 
ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ, ಸಮಾಜ ಕಲ್ಯಾಣ ಇಲಾಖೆ, ಹಾಸನ 
ಎಂ .ಎಸ್. ಕೃಷ್ಣ ಪ್ರಸಾದ 
ಭೂ ದಾಖಲೆಗಳ ಉಪ ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ, ಹಾಸನ 
ಸಿದ್ದರಾಜು , 
ಯೋಜನಾ ನಿರ್ದೇಶಕರು , ಡಿ . ಆರ್. ಡಿ. ಎ . ಜಿಲ್ಲಾ ಪಂಚಾಯತ್ , ಹಾಸನ 
ಮಂಜುನಾಥ್, 
| ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ರಾಷ್ಟ್ರೀಯ ಹೆದ್ದಾರಿ ವಿಭಾಗ, ಹಾಸನ 


9741156468 


9480843035 


9449513212 


9480867002 


9844045528 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಗೋವಿಂದಸ್ವಾಮಿ 
PR, 423 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
Sc - 50 

ಒಳಾಡಳಿತ ಇಲಾಖೆ (ಕಾನೂನು ಮತ್ತು ಸುವ್ಯವಸ್ಥೆ) . 
HIGH COURT OF KARNATAKA 

NOTIFICATION 
No. GOB(I) 21 (54) 2014 , Bengaluru , DATED : 09 .03. 2015, 
Sri. Mohammed Anwar Hussain Mogalani, Civil Judge and JMFC .,Manvi, is granted Earned Leave for 02 days on 03.09.2014 
and 04.09.2014 , on medical grounds . 

The II Add!. Civil Judge and JMFC -IV , Raichur, is placed in additional charge of the said court , during the above said period . 

Sri. Mohammed Anwar Hussain Mogalani, Civil Judge and JMFC ., Manvi, is re-posted to the same post on expiry of the 
above said period . 

BY ORDER OF THE HIGH COURT 
P . R . 424 

DEPUTY REGISTRAR 


HIGH COURT OF KARNATAKA 

NOTIFICATION 
No . GOB(I) 20(16)/ 2015, Bengaluru, DATED : 10.03.2015, 
The Presiding Officer of the court of the XV Addl. Chief Metropolitan Magistrate, Bengaluru , is concurrently appointed as the 
Presiding Officer of the court of the XIII Addl. Chief Metropolitan Magistrate, Bengaluru , during the leave period of Sri. Rajkumar S . 
Amminabhavi, XIII Addl. Chief Metropolitan Magistrate , Bengaluru, i.e . from 04.03.2015 to 15 .03 .2015 (bdi). 

BY ORDER OF THE HIGH COURT 

P . N . DESAI 
P . R . 425 

REGISTRAR ( JUDICIAL ) 
HIGH COURT OF KARNATAKA 

NOTIFICATION 
NO . GOB. I . 79/15, Bengaluru , DATED : 10. 03. 2015 


The Il Addl. Senior Civil Judge & JMFC ., Mangaluru , who is also placed in concurrent charge of III Addl. Senior Civil Judge & 
JMFC ., Mangaluru , which is presently vacant, is directed to itinerate to Moodbidri once in a week (i.e ., on every working Saturday) to 
decide the cases relating to Moodbidri taluk , with immediate effect, until further orders . 

BY ORDER OF THE HIGH COURT 

B . A . PATIL 
P . R . 426 

REGISTRAR GENERAL 


ಭಾಗ ೨ 


R .N .I. No. KARBIL /2001/47147 POSTAL REGN. No. RNP/KA/BGS /2202 /2014 -16 
Licensed to post without prepayment WPP No . 297 
099 

FADE83 dowels , Toomad , we 2 , 9009 
HIGH COURT OF KARNATAKA 

NOTIFICATION 
No. GOB (l) 21(65 )/2014 , Bengaluru , DATED : 11.03 .2015 . 


Sri.S . Chinnaswamy, || Addl. Civil Judge and JMFC, Kolar, is granted Paternity Leave for 14 days from 27 .10 . 2014 
to 09 . 11 .2014 (bdi). 

The Prl. Civil Judge and JMFC , Kolar, is placed in concurrent charge of the said court , during the above said leave period . 

Sri.S . Chinnaswamy, || Addl. Civil Judge and JMFC , Kolar , is re-posted to the same post on expiry of the above said 
leave periods. 


BY ORDER OF THE HIGH COURT 

DEPUTY REGISTRAR 


P . R . 427 


HIGH COURT OF KARNATAKA 

NOTIFICATION 
No. GOB (1) 19 (04 )/2015 , Bengaluru , DATED : 09.03 .2015 . 
Sri.K .P . Dinesh , Presiding Officer , Fast Track Court, Hassan , is granted Earned Leave for 09 days from 09.02.2015 
to 17 .02 .2015 (bdi) , prefixing General Holiday falling on 08 .02. 2015 , on medical grounds. 

The II Addl. District and Sessions Judge , Hassan is placed in concurrent charge of the said court , during the above said 
leave period . 

Sri.K .P . Dinesh , Presiding Officer, Fast Track Court, Hassan , is re -posted to the same post on expiry of the above said 
leave periods. 

BY ORDER OF THE HIGH COURT 
P .R . 428 

DEPUTY REGISTRAR 


HIGH COURT OF KARNATAKA 

NOTIFICATION 

No . GOB (1) 15 (03)/2015, Bengaluru , Dated : 06 .03 .2015 . 
Sri. Tekkalki Vithal Rao , II Addl. District and Sessions Judge, Haveri, sitting at Ranebennur, is permitted to surrender 15 days 
of Earned Leave from 02 .04 .2015 to 16 .04. 2015 (bdi), for the calendar year 2015 , out of 300 days of Earned Leave at his credit as on 
date as per the Endorsement No. GE13/J3 /Vol.V2/ 1661 dated 19 .02 . 2015 , issued by the Accountant General (A & E ) , Karnataka, 
Bengaluru . 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 ( 2) of K .C .S .Rs. 


BY ORDER OF THE HIGH COURT 

DEPUTY REGISTRAR 


P . R . 429 


HIGH COURT OF KARNATAKA 

NOTIFICATION 
No . GOB (1) 21( 28 )/ 2015 , Bengaluru , DATED : 04 .03 .2015 . 


The Presiding Officers of the courts mentioned at Column No . 1 are concurrently appointed as the Presiding Officers 
of the courts mentioned below at Column No .2 during the leave period of Sri. H .K .Umesh , Pd. Civil Judge and JMFC , Gubbi, i.e. 
from 20.02 .2015 to 02 .03.2015 (bdi). 


Designation of the Presiding Officer 


Court to which concurrent appointment is made 


2 


The Prl. Civil Judge & JMFC , Tumakuru . 


Prl. Civil Judge and JMFC , Gubbi, on Civil side. 


The Senior Civil Judge & JMFC , Gubbi. 


Prl. Civil Judge and JMFC , Gubbi, on Administration side and Criminal side. 


BY ORDER OF THE HIGH COURT 

P . N . DESAI 
REGISTRAR ( JUDICIAL ). 


P . R . 430 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 . 


